ಕರ್ನಾಟಿಕ ವಿಧಾನ ಪರಿಷತು 


(.) ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1023 
2 ಸದಸ್ಯರಹೆಸರು ಶ್ರೀ ಹೆಚ್‌.ಎಂ.ರಮೇಶ್‌ ಗೌಡ (ವಿಧಾನಸಭೆಯಿಂದ 
ಚುನಾಯಿತರಾದವರು) 
3) ಉತ್ತರಿಸಬೇಕಾದ ದಿನಾಂಕ 22-12-2021 
4) ' ಉತ್ತರಿಸಬೇಕಾದ ಸಚಿವರು ಮೀನುಗಾರಿಕೆ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಸಚಿವರು 


ಪ್ರಶ್ನೆ ಉತ್ತರ 


) | ರಾಜ್ಯದ ಯಾವ ರಾಜ್ಯದಲ್ಲಿ ಕರಾವಳಿ ಪ್ರದೇಶ ಮತ್ತು ಒಳನಾಡಿನ 
ಯಾವ ಭಾಗಗಳಲ್ಲಿ | ಜಲಸಂಪನ್ಮೂಲಗಳಾದ ಕೆರೆಗಳು, ಜಲಾಶಯ ಮತ್ತು ಸದಿ ಭಾಗಗಳಲ್ಲಿ 


ಮೀನುಗಾರಿಕೆ ಮೀನುಗಾರಿಕೆ ನಡೆಯುತ್ತಿದೆ. 
ನಡೆಯುತ್ತಿದೆ; 
(ಪ್ರದೇಶವಾರು, ರಾಜ್ಯವು 320 ಕಿ.ಮೀ. ಉದ್ದದ ಕರಾವಳಿ ತೀರ ಪ್ರದೇಶವನ್ನು ಮತ್ತು 
ಲಭ್ಯ ಪ್ರಮಾಣ | 27,000 ಚದರ ಕಿ.ಮೀ. ಖಂಡಾವರಣ ಪ್ರದೇಶದಲ್ಲಿ NSE shelf) 
ಕುರಿತಾಗಿ ಕಡಲು ಮೀನುಗಾರಿಕೆ ನಡೆಯುತ್ತಿದೆ. - 
ಸಂಪೂರ್ಣ 
ಮಾಹಿತಿ ಒಳನಾಡು ಜಲಸಂಪನ್ನೂಲಗಳ ಜಿಲ್ಲಾವಾರು ಮಾಹಿತಿಯನ್ನು 
ನೀಡುವುದು) ಅನುಬಂಧದಲ್ಲಿ ನೀಡಲಾಗಿದೆ. 
ಆ) | ಆಳ ಸಮುದ್ರದ ಹೌದು. 

RE SS 1 ಸಮುದ್ರದಲ್ಲಿ ಮೀನಿನ ಲಭ್ಯತೆ ಬಗ್ಗೆ ಮೀನು ಹಿಡಿಯಲು 
ಅನುಭವಿಸುತ್ತಿರುವ ಅನುಕೂಲವಾಗುವಂತೆ ಆಳಸಮುದ್ರ ಮೀನುಗಾರರಿಗೆ Potential 
ಅನಾನುಕೂಲತೆ, fishing zones ಕುರಿತ ಮಾಹಿತಿಯನ್ನು NC೦!s, ಹೈದರಾಬಾದ್‌ 

ಕಾರ್ಮಿಕರ ಸಂಸ್ಥೆ ವತಿಯಿಂದ ನೇರವಾಗಿ ರವಾನಿಸಲಾಗುತ್ತಿದೆ. ದೋಣಿಗಳ 
ಅಲಭ್ಯತೆ ಸಮಸ್ಯೆ ಮಾಲೀಕರು ಅವರ ದೋಣಿಗಳಿಗೆ ಅಗತ್ಯವಿರುವ ಕಾರ್ಮಿಕರನ್ನು 
ಗಳ ಬಗೆ ಸರ್ಕಾರ ಸ್ಥಳೀಯವಾಗಿ ತೆಗೆದುಕೊಳ್ಳುತ್ತಾರೆ ಮತ್ತು ಸ್ಮಳೀಯವಾಗಿ 
ಗಮನ ಹರಿಸಿದೆಯೇ: ಕಾರ್ಮಿಕರು ಲಭ್ಯವಿಲ್ಲದಿದ್ದ ಪಕ್ಷದಲ್ಲಿ ಹೊರರಾಜ್ಯಗಳಿಂದ 
'ಹಾಗಿದ್ಮಲ್ಲಿ ಈ ಕಾರ್ಮಿಕರನ್ನು ಕರೆಸಿಕೊಂಡು ಮೀನುಗಾರಿಕೆ ನಡೆಸುತ್ತಿರುತ್ತಾರೆ. 
ಕುರಿತಾಗಿ ಕೈಗೊಂಡ | ) ಡೀಸಲ್‌ ವಿತರಣೆ ಪ್ರಕಿಯೆಯನ್ನು ಮತ್ತಷ್ಟು ಜನಸ್ನೇಹಿ 
ಪರಿಹಾರಾತ್ಮಕ ಯನ್ನಾಗಿಸಲು 2021-22ನೇ ಸಾಲಿನಿಂದ ರಾಜ್ಯ ಮಾರಾಟ 
NN; ಕರರಹಿತ ಡೀಸೆಲ್‌ನ್ನು ಡೀಸೆಲ್‌ ಡೆಲಿವರಿ ಹಾಯಿಂಟ್‌ನಲ್ಲಿಯೇ 
ಸಎಖಲಲ೦ಿಈ ವಿತರಿಸಲಾಗುತ್ತಿದೆ. 
ನೀಡುವುದು) 


3) “ಸಾಗರಮಾಲಾ” ಯೋಜನೆಯಡಿಯಲ್ಲಿ ಸಮಗ್ರ ಅಭಿವೃದ್ಧಿ 
ಕಾರ್ಯಕ್ರಮದಲ್ಲಿ ದೋಣಿಗಳ ಸರಾಗ ಸಂಚಾರಕ್ಕಾಗಿ ಬಂದರು 
ಮತ್ತು ಅಳಿವೆ ಕೇಂದ್ರದಲ್ಲಿ ಹೂಳು ತೆಗೆಯಲು ಕ್ರಮವಹಿಸಲಾಗಿದೆ. 


ಮೀನುಗಾರರ ಸುರಕ್ಷತೆಗಾಗಿ ದ್ವಿಮುಖ ಸಂವಹನ ಸಾಧನಗಳನ್ನು 
ದೋಣಿಗಳಿಗೆ ಅಳವಡಿಸಲು ಕಡ್ಡಾಯಗೊಳಿಸಲಾಗಿದೆ. 


5) ಹವಾಮಾನ ವೈಪರೀತ್ಯದ ಎಚರಿಕೆ ಸಂದೇಶಗಳನ್ನು 
ಮೀನುಗಾರರಿಗೆ ಮುಂಚಿತವಾಗಿಯೇ ರವಾನಿಸಲಾಗುತ್ತಿದೆ. 


4 


— 


Ne 


8 


6 


Ns 


ಪ್ರಧಾನಮಂತ್ರಿ ಮತ್ಯ್ಯಸಂಪದ ಯೋಜನೆಯಡಿ 
ಸಾಂಪ್ರದಾಯಿಕ ಮೀನುಗಾರರು ಆಳಸಮುದ್ರ ಮೀನುಗ.ವಿಕೆ 
ದೋಣಿಗಳನ್ನು ಹೊಂದಲು ನೆರವು ನೀಡುವ 
ಕಾರ್ಯಕ್ರಮದಡಿ ಸಾಮಾನ್ಯ ವರ್ಗದ ಮೀನುಗಾರರಿಗೆ 
ಘಟಕ ವೆಚ್ಚದ ಶೇ.40 ಮತ್ತು ಪರಿಶಿಷ್ಟ ಜಾತಿ / ಪರಿಶಿಷ್ಟ 
ಫಂಗಡ ಹಾಗೂ ಮಹಿಳಾ ಮೀನುಗಾರರಿಗೆ ಶೇ.60ರಷ್ಟು 
ಸಹಾಯಧನ ನೀಡುವ ಕಾರ್ಯಕ್ರಮವಿರುತ್ತದೆ. 


ಅವೈಜ್ಞಾನಿಕ ನೀತಿ, 
ಕೇವಲ ಸಾಂಪ್ರದಾಯಕ 
ವಲ್ಲದ ವ್ಯಾಪಾರೀಕರಣ 
ಉದ್ದೇಶದ 
ಮೀನುಗಾರಿಕೆಯೂ ಈ 
ಉದ್ಯಮದ ಮೇಲೆ 
ವ್ಯತಿರಿಕ್ತ ಪರಿಣಾಮ 
ಬೀರುತ್ತಿರುವ ಅಂಶವನ್ನು 
ಸರ್ಕಾರ ಗಂಭೀರವಾಗಿ 
ಪರಿಗಣಿಸಿದೆಯೇ; 
ಹಾಗಿದ್ದಲ್ಲಿ, ಈ ನಿಟ್ಟಿನಲ್ಲಿ 
ಸರ್ಕಾರದ ಧೀರ್ಫಾವಧಿ 
ಯೋಜನೆಗಳು 
ಯಾವುವು? 

(ಸಂಪೂರ್ಣ ಮಾಹಿತಿ 
ನೀಡುವುದು) 


2 


SS 


3 


Res] 


4 


Rus 


5) 


ಹೌದು. 


ಮೀನಿನ ಸಂತಾನೋತ್ಸತ್ತಿಯನ್ನು ಸಂರಕ್ಷಿಸಲು 
ಯಾಂತ್ರೀಕೃತ ಮೀನುಗಾರಿಕೆ ಚಟುವಟಿಕೆಗಳನ್ನು ಪ್ರತಿ 
ವರ್ಷ ಜೂನ್‌ 01 ರಿಂದ ಜುಲ್ಕೆ 31 ರವರೆಗೂ (ಉಭಯ 
ದಿನಗಳು ಸೇರಿ ಒಟ್ಟು 61 ದಿನಗಳ ಮೀನುಗಾರಿಕೆ 
ನಿಷೇಧವನ್ನು ಹೇರಲಾಗುತ್ತಿದೆ. 


ಅವೈಜ್ಞಾನಿಕ ಪದ್ಧತಿಯಾದ ಬುಲ್‌ ಟ್ರಾಲಿಂಗ್‌, ಬೆಳಕು 
ಮೀನುಗಾರಿಕೆ, ಚೌರಿ ಹಾಕಿ ಬೊಂಡಾಸ್‌ ಹಿಡಿಯುವುದನ್ನು 
ರಾಜ್ಯ ಸರ್ಕಾರ ನಿಷೇಧಿಸಿದೆ. 


ಮರಿ ಮೀನುಗಳ ಹಿಡುವಳಿಯನ್ನು ತಡೆಗಟ್ಟಿಲು 19 ಜಾತಿಯ 
ಮೀನುಗಳಿಗೆ ಕನಿಷ್ಟ ಗಾತ್ರ ನಿಗದಿಗೊಳಿಸಿ ಆದೇಶಿಸಲಾಗಿದೆ. 


ಸಣ್ಣ ಮೀನುಗಳ ಹಿಡುವಳಿ ಆಗದಂತೆ ತಡೆಗಟ್ಟಲು ಟ್ರಾಲ್‌ 
ದೋಣಿಗಳಲ್ಲಿ 35 ಎಂಎಂ ಗಿಂತ ಕಡಿಮೆ ಕಣ್ಣಿನ ಬಲೆಗಳ 
ಉಪಯೋಗವನ್ನು ನಿಷೇಧಿಸಲಾಗಿದೆ. 


ಕಾನೂನು ಉಲ್ಲಂಘನೆ ಪ್ರಕರಣಗಳಿಗೆ ಕರ್ನಾಟಕ ಕಡಲು 
ಮೀನುಗಾರಿಕೆ ನಿಯಂತ್ರಣ ಕಾಯ್ದೆ, 1986ರ ಪ್ರಕಾರ ದಂಡ 
ವಿಧಿಸಲಾಗುತ್ತಿದೆ ಹಾಗೂ ಸುಸ್ತಿರ ಮತ್ತು ಜವಾಬ್ದಾರಿಯುತ 
ಮಿೀನುಗಾರಿಕೆಯನ್ನು : ಇನ್ನಷ್ಟು . ಉತ್ತಮ ರೀತಿಯಲ್ಲಿ 
ನಿರ್ವಹಿಸಲು ಮತ್ತು ಅವೈಜ್ಞಾನಿಕ ಮೀನುಗಾರಿಕೆಯನ್ನು 
ನಿಯಂತಿಸಲು ಕರಡು ತಿದ್ದುಪಡಿ ಕಾಯ್ದೆಯಲ್ಲಿ ಸೂಕ್ತ 
ಅಂಶಗಳನ್ನು ಸೇರಿಸಲಾಗಿದೆ. 


ಸಂಖ್ಯೆ: ಪಸಂಮೀ ಇ-1%4 ನಿಕ್‌ 2001 


ಕೆ, ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಸಚಿವರು 


ಸತ 


{ 


ಬರುದು ಕ್ರಿ ಬಾಬ ಆಮೀೋದಿನ್ರದ ದವರ: 


ar 
'ಹುಸ್ಜೆ ಕುಕಿಂಲ್ಲದ ಕ್ರಕ್ಷಸೆಬೈೆ: ೩5ರ ನಾಂಂಧ 


ಸಸ Abstract of Tanks 


Wof2 


Head Office 


Water Resource Typ 


(in Hec) Tanks (in Hec) Tanks 
i 


.00 
0.00 


2322.00 
472.00 
1857.98 


Back 


ಶಿವಮೊಗ್ಗ ಶಿವಮೊಗ್ಗ 446 
ವ ಚಿಕ್ಕಮಗಳೂರು 128 4150.40 
9 ಚಿತ್ರದುರ್ಗ 169 17990.64 4 236.92 
| 
10 ದಾವಣಗೆರೆ 94 5431.03 I 30.34 
1 Total 837 33514.48 10 346.05 
11 ಬೆಳಗಾವಿ ಸ] 221 3410.92 [) 0.00 
—r 1 
Ie 160 5098.71 0 0.00 
} Nee 
iA | 128 1738.78 0 0.00 


30883.24 
8373.31 


0.00 


7 57.38 0 0.00 0 


0 
) 


0 
7 57.38 | 0 0.00 0 0.00 ( 0 
? wl 17784179] 40 1038.45 83]  272658.98 186 3498.46 


